ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


198 

ಶ್ರೀ ಸುನೀಲ್‌ ಸುಬ್ರಮಣಿ. ಎಂ.ಪಿ. 
(ಸಳೀಯ ಸಂಸ್ಥೆಗಳ ಕೇತು 
09.12.2020 
ಕಂದಾಯ ಸಚಿವರು 


ಕ್ರಮ | 
ಸಂಖ್ಯೆ | 


ಪ್ರಶ್ನೆ 


VE : ಈತ್ತರ 


(ಅ) 


; ಪುಂಜೂರಾತಿಯನ್ನು 
(ಹೆಸರಿಸೊಂದಿಗೆ ಪೂರ್ಣ ವಿವರಗಳನ್ನು 
ನೀಡುವುದು) 


ಕೊಡಗು ಜಿಲ್ಲೆಯಲ್ಲಿ 
ವರ್ಷಗಳಿಂದ ಎಷ್ಟು ಮಾಜಿ ಸೈವಿಕರಿಗೆ 
ಮಾಜಿ ಸೈನಿಕ ಕೋಟಾದಡಿಯಲ್ಲಿ ಭೂ 
ನೀಡಲಾಗಿದೆ; 


ಕಳೆದ ಹತ್ತು] 


ಕೊಡಗು ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ! 
ಮಾಜಿ ಸೈನಿಕರಿಗೆ ಸೈನಿಕಾ ಕೋಟಾದಡಿಯಲ್ಲಿ | 
ಜಮೀನು ಮಂಜೂರು ಮಾಡಿರುವ ಪ್ರಕರಣವಾರು | 
ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


(ಆ) 
| 


} 


[ಮಾಜ ಸೈನಿಕರ ಕೋಟಾದಡಿಯಲ್ಲಿ ಭೂ 


ಮಂಜೂರಾತಿಗಾಗಿ ಕಳೆದ ಹತ್ತು 
ವರ್ಷಗಳಿಂದ ಇಲ್ಲಿಯವರೆಗೆ ಬಂದಿರುವ 
ಅರ್ಜಿಗಳ ಸಂಖ್ಯೆ ಎಷ್ಟು, ಇದರಲ್ಲಿ 
ವಿಲೇವಾರಿಯಾದ ಅರ್ಜಿಗಳ ಸಂಖ್ಯೆ ಎಷ್ಟು; 

(ವಿವರ ನೀಡುವುದು) 


ಕೊಡಗು ಜಿಲ್ಲೆಯಲ್ಲಿ ಮಾಜಿ ಸೈನಿಕರ ಕೋಟಾದಡಿ ' 
ಕಳೆದ ಹತ್ತು ವರ್ಷಗಳಿಂದ ಇಲ್ಲಿಯವರೆಗೆ ಒಟ್ಟು | 
332 ಅರ್ಜಿಗಳು ಸ್ಟೀಕೃತವಾಗಿದ್ದು, 41 ಅರ್ಜಿಗಳು 
ವಿಲೇಯಾಗಿರುತ್ತದೆ. 
ವಿಲೆಯಾಗಿರುವ 41 
ಪ್ರಕರಣಗಳಲ್ಲಿ 


ಪ್ರಕರಣಗಳ ಹೈಕ 7 
ಜಮೀನು ಮಂಜೂರು 


ನಂಬರುಗಳಲ್ಲಿ ಜಮೀನು ಲಭ್ಯವಿಲ್ಲದ ಪ್ರಯುಕ್ತ, 
ಅರ್ಜಿ ಪರಿಗಣಿಸಲು ಸಾಧ್ಯವಿಲ್ಲವೆಂದು 34 
ಪ್ರಕರಣಗಳಲ್ಲಿ ಹಿಂಬರಹ ನೀಡಲಾಗಿದೆ. 


(ಇ) 


ಕೊಡಗು ಜಿಲ್ಲೆಯಲ್ಲಿ ಭೂಮಿ ಇಲ್ಲದ ಮಾಜಿ 
ಸೈನಿಕರಿಗೆ ಕೃಷಿ ಭೂಮಿಯನ್ನು ಹಂಚಿಕೆ 
ಮಾಡಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 
(ವಿಷರ ನೀಡುವುದು) 


ಕರ್ನಾಟಿಕ ಭೂ ಮಂಜೂರಾತಿ ನಿಯಮಗಳ್ಳು, 
1969ರ ನಿಯಮ 5 ರನ್ವಯ ಲಭ್ಯವಿರುವ ಜಮೀನಿನ 
ಪೈಕಿ ಶೇಕಡ 10 ರಷ್ಟನ್ನು ಸೈನಿಕರು ಮತ್ತು ಮಾಜಿ 
ಸೈವಿಕರಿಗೆ ಮೀಸಲಿಡಲು ಅವಕಾಶ ಕಲ್ಪಿಸಿದ್ದು ಭೂ 


| ಸೈನಿಕರು/ಮಾಜಿ ಸೈನಿಕರಿಗೆ ಮಂಜೂರು ಮಾಡಲು 
| ಕ್ರಮವಹಿಸಲಾಗುತ್ತಿದೆ. 


(ಕಡತ ಸಂಖ್ಯೆ:ಶ೦ಇ 21 ಎಲ್‌ಜಿ 2020) 


7 


AR 
CE 


-್ಲ ಹಿ ಸ್‌ 
ಆರ್‌.ಅಶೋಕ್‌ 


ಕಂದಾಯ ಸಜಿವರು' 


ಮಾಡಲಾಗಿದೆ, ಮಂಜೂರಾತಿ ಕೋರಿರುವ ಸರ್ವೆ 


ಲಭ್ಯತಾ ಪಟ್ಟಿಯಂತೆ ಲಭ್ಯವಿರುವ ಜಮೀನನ್ನು ! 


ಚುಕ್ಕೆ ಗುರುತಿಲದ ಪುಶ್ಲೆ ಸಂಖ್ಯೆ: 1955 ಅನುಬಂಧ 


ಕ್ರಮ 1] ಮಂಜೂರಾತಿದಾರರ 


- r ವಿಸೀರ್ಣ | ಮಂಜೂರಾದ 
ಸಂಖ್ಯೆ ಹೆಸರು ತಾಲ್ಲೂಕು 2 | ಅಕರೆಗಳಲ್ಲಿ | ವರ್ಷ 

1 ಶ್ರೀ ಪೌಸ್ಥಿನ್‌ ಡಿಸೋಜ - | ಮಡಿಕೇರಿ ಮಡಿಕೇರಿ ಹೊಸ್ಕೇರಿ 
ಬಿನ್‌ ಲೇಟ್‌ ಜೋಸೆಫ್‌ 2.70. 2020-21 

' [ಡಿಸೋಜಾ 

2 ಶ್ರೀಮತಿ ಕೆಪೊನ್ನಮ್ಮ ಈ ಸೋಮನಾರಪೇಪ ಕುಶಾಲನಗರ ಅಂದಾನಿಪುರ 4.00 

ಸೋಮವ, 3 2011-12 
oN CAN Ad Ny 00 ರ MN 

3 ಕೆಎ.ಸುಬ್ಬಯ್ಯ ಬಿನ್‌ ಸೋಮವಾರಪೇಟೆ | ಸೋಮವಾರಪೇಟೆ | ಚಿಕಳುವಾರ 500 2011-12 
ಕೆ.ಪಿ. ಅಚ್ಚಯ, ye ' 

4 | ಶ್ರೀಮತಿ ಚೆನ್ನಮ್ಮ ಕೋಲ ಸೋಮವಾರಪೇಟೆ ಸೋಮವಾರಪೇಟೆ | ಸಂಗಯ್ಯನಪುರ 71 500 Aj HT 
ಲೇಟ್‌ ಎಂ.ಬೆಂಕಟೇಶ್‌ " ' 4 
ಶ್ರೀ ವೈ.ಡಿ. ಹರ್ಷವರ್ಧನ್‌ | ಸೋಮವಾರಷೇಟ | ಕೊಡ್ಡಿಷೇಟೆ 

§ ಬಿನ್‌ ಏದೇವಪ § 28/5 300: 2014-15 
6 ಲೆಪ್ಪಿನೆಂಟ್‌ ಕರ್ನಲ್‌ ವಿರಾಜಪೇಟೆ ವಿರಾಜಪೇಟೆ 164/16 1000 2019-20 
ಡಾ:ಐ.ವನಿ. ಉದಯ y 
7 [ಕರ್ನಲ್‌ ಸಿ.ಎಂ.ತಿಮ್ಮಣ್ಣ | ವಿರಾಜಪೇಟಿ ವಿರಾಜಪೇಟೆ i 164/16 1000 | 201617 


